ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 190 ನೇ ಮಾರ್ಚ್‌, 2020 


ಬೆಂಗಳೂರು ಜಲಮಂಡಳಿಯಿಂದ ವಾರ್ಡ್‌-5ಕ್ಕೆ ಕಾವೇರಿ ನೀರು ಮತ್ತು ಸಿವಿಯೆಜ್‌ (ಯು.ಜಿ.ಡಿ) 
ಸಂಪರ್ಕ ಕಲ್ಪಿಸುವ ಬಗ್ಗೆ 


ಶ್ರೀ ಮರಿತಿಬ್ಬೇಗೌಡ (ಶಿಕ್ರಕರ ಕ್ಲೇತು :- 
1250 (1526) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ವಾರ್ಡ್‌ ಸಂಖ್ಯೆ-5ರಲ್ಲಿ ಬರುವ 
ಶ್ರೀನಿವಾಸಪುರ ಬಂಡೆ ರಸ್ತೆ ಮತ್ತು ಅಕ್ಕಪಕ್ಕದ ಬಡಾವಣೆಗಳಿಗೆ ಬೆಂಗಳೂರು ಜಲಮಂಡಳಿಯಿಂದ 
ಕಾವೇರಿ ನೀರು ಹಾಗೂ ಸಿವಿಯೆಜ್‌ (ಯು.ಜಿ.ಡಿ) ಸಂಪರ್ಕವನ್ನು ಕಲ್ಪಿಸಲಾಗಿದೆಯೇ ; 


(ಆ) ಇಲ್ಲದಿದ್ದಲ್ಲಿ, ಇಲ್ಲಿಯವರೆಗೂ ಕಾವೇರಿ ನೀರು ಹಾಗೂ ಸಿವಿಯೆಜ್‌ (ಯು.ಜಿ.ಡಿ) ಸಂಪರ್ಕವನ್ನು 
ಕಲ್ಪಿಸದಿರಲು ಕಾರಣಗಳೇನು; ಮತ್ತು ಯಾವ ಕಾಲಮಿತಿಯೊಳಗೆ ಕಾಮಗಾರಿಗಳನ್ನು 
ಪ್ರಾರಂಭಿಸಲಾಗುವುದು? 


